ಸದನದಲ್ಲಿ ಉತ್ತರಿಸುವ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 


ಸೋಮವಾರ, ದಿನಾಂಕ: 22ನೇ ಜುಲೈ, 2019 


ಬಮೂಲ್‌ಗೆ ಸಲಹೆಗಾರರ ನೇಮಕಾತಿ ಕುರಿತು 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) - 
87 (463) ಸಹಕಾರ ಸಚೆವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಬಮೂಲ್‌ ರೂ.1.18 ಕೋಟಿ ನೀಡಿ ಸಲಹೆಗಾರರನ್ನು ನೇಮಕ ಮಾಡುವ ಸಂದರ್ಭದಲ್ಲಿ ರಾಜ್ಯದ ಆಡಳಿತ ಭಾಷೆಯಾದ 
ಕನ್ನಡ ಭಾಷೆಯ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡದಿರಲು ಕಾರಣವೇನು ; ಕೇವಲ ಆಂಗ್ಲ ಭಾಷೆಯಲ್ಲಿ ಮಾತ್ರವೇ ನೇಮಕ 
ಕುರಿತು ಜಾಹೀರಾತು ನೀಡಿ ಅರ್ಜಿ ಆಹ್ವಾನಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಈ ಕುರಿತು ಸರ್ಕಾರದ ನಿಲುವೇನು 


2 


(ಆ) ಆಂಗ್ಲ ಭಾಷೆಯಲ್ಲಿ ಮಾತ್ರವೇ ಜಾಹೀರಾತು ನೀಡಿ ನೇಮಕ ಮಾಡಿರುವುದು ಈ ನೇಮಕದಲ್ಲಿ ಅಕ್ರಮ ನಡೆದಿದೆ ಎಂಬುದಕ್ಕೆ 
ಸಾಕ್ಷಿಯಾಗಿದ್ದು ಈ ಕುರಿತು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ; 


(ಇ) ಕರ್ನಾಟಕ ಸಹಕಾರ ಸಂಘಗಳ ನಿಯಮ 17(4)ರ ಪ್ರಕಾರ ದ್ವಿತೀಯ ದರ್ಜೆಯ ಸಹಾಯಕ ಅಥವಾ ಈ ಹುದ್ದೆಗೆ 
ಸರಿಸಮಾನ ದರ್ಜೆಯ ಹುದ್ದೆಗಳಿಗೆ ಮಾತ್ರವೇ ನೇಮಕ ಮಾಡ ಬಹುದಾಗಿದ್ದು ಬಮೂಲ್‌ಗೆ ರೂ.1.18 ಕೋಟಿ ನೀಡಿ 
ಸಲಹೆಗಾರರ ನೇಮಕ ಮಾಡಿದ ನೇಮಕಾತಿಯನ್ನು ರದ್ದುಗೊಳಿಸಲು ಸರ್ಕಾರ ಕೈಗೊಂಡ ಕ್ರಮವೇನು ; 


(ಈ) ಬಮೂಲ್‌ಗೆ ರೂ. 1.18 ಕೋಟಿ ನೀಡಿ ಸಲಹೆಗಾರರನ್ನು ನೇಮಕ ಮಾಡಿರುವ ಸಲಹೆಗಾರರು ದ್ವಿತೀಯ ದರ್ಜೆಯ 
ಸಹಾಯಕ ಅಥವಾ ಈ ಹುದ್ದೆಗೆ ಸರಿಸಮಾನ ದರ್ಜೆಯ ಹುದ್ದೆಯ ಸ್ಥಾನ ಮಾನವನ್ನು ಹೊಂದಿರುತ್ತಾರೆಯೇ ; ನಿಬಂಧಕರ 
ಅನುಮೋದನೆ ಪಡೆಯದೆ ಮಾಡಿರುವ ನೇಮಕಾತಿಯನ್ನು ಯಾವ ಕಾಲಮಿತಿಯೊಳಗೆ ರದ್ದುಗೊಳಿಸಲಾಗುವುದು ; 


(ಉ) ಈ ನೇಮಕಾತಿಯಿಂದ ಆಗಿರುವ ಆರ್ಥಿಕ ನಷ್ಟವನ್ನು ಯಾವ ಅಧಿಕಾರಿಯಿಂದ ವಸೂಲು ಮಾಡಲಾಗುತ್ತದೆ ; ಮತ್ತು ಯಾವ 
ಕಾಲ ಮಿತಿಯಲ್ಲಿ ವಸೂಲು ಮಾಡಲಾಗುತ್ತದೆ ; ಈ ಕುರಿತು ಸರ್ಕಾರ ಕೈಗೊಂಡ ಕ್ರಮಗಳೇನು ? 


